ZIKA1/BG-GPO/2515/PP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೩೦, ೨೦೦೮ (ಕಾರ್ತೀಕ ೮, ಶಕ ವರ್ಷ ೧೯೩೦) | ಸಂಚಿಕೆ ೪೩ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಳ 181 ಹೊಸಇ 2008, ಬೆಂಗಳೂರು, ದಿನಾಂಕ: 3ನೇ ಅಕ್ಟೋಬರ್‌ 2008 
ರಾಜ್ಯ ಪೊಲೀಸ್‌ ಇಲಾಖೆಯ ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ 
ಆಫ್‌ ಪೊಲೀಸ್‌ (ಸಿವಿಲ್‌) ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ 





ಹಿತದ್ದಷಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 















































ಕ ಅಧಿಕಾರಿಯ ಹೆಸರು ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀ/ಶ್ರೀಮತಿ: 
ಎಸ್‌. ಸವಿತ ಡಿವೈ.ಎಸ್‌.ಪಿ. ಸಿ.ಓ.ಡಿ ಬೆ೦ಗಳೂರು-ಖಾಲಿ ಹುದ್ದೆ 
ಬಾಬಾ ಸಾಹೇಬ್‌ ಕೊಡಬಾಗಿ ಡಿವೈ.ಎಸ್‌.ಪಿ. ವಿಕಾಸಸೌಧ ಭದ್ರತೆ ಬೆ೦ಗಳೂರು ನಗರ-ಖಾಲಿ 
ಹುದ್ದೆ 
3 ಕೆ.ಎಂ. ಶಾಂತರಾಜು ಡಿವೈ.ಎಸ್‌.ಪಿ. ಐಜಿಪಿ ರವರ ಕಛೇರಿ, ಉತ್ತರ ವಲಯ, 
ಬೆಳಗಾವಿ-ಖಾಲಿ ಹುದ್ದೆ 
4 ಅಬ್ದುಲ್‌ ಅಹದ್‌ ಡಿವೈ.ಎಸ್‌.ಪಿ. ಸಿಟಿ ಎಸ್‌.ಬಿ. ಬೆಂಗಳೂರು-ಖಾಲಿ ಹುದ್ದೆ 
5 ಗಡಿಗೆಪ್ಪ ರಾಮಪ್ಪ ದೇಸಾಯಿ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಹಾವೇರಿ -ಖಾಲಿ ಹುದ್ದೆ 
6 | ಎಸ್‌.ಎನ್‌. ಪುಟ್ಟಮಾದಪ್ಪ ಡಿವೈ.ಎಸ್‌.ಪಿ. ಕೆ.ಪಿ.ಎ. ಮೈಸೂರು -ಖಾಲಿ ಹುದ್ದೆ 
7 (ಹೆಚ್‌. ವೀರಭದ್ರೇಗೌಡ ಡಿವೈ.ಎಸ್‌.ಪಿ. ಮಾಜಿ ಪ್ರಧಾನ ಮಂತ್ರಿಗಳ ಭದ್ರತೆ, 
ಬೆಂಗಳೂರು-ಖಾಲಿ ಹುದ್ದೆ 
8 | ಶಶಿಕುಮಾರ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು-ಖಾಲಿ ಹುದ್ದೆ 
9 ಎನ್‌. ಶ್ರೀನಿವಾಸಮೂರ್ತಿ ಡಿವೈ.ಎಸ್‌.ಪಿ. ಸಿ.ಓ.ಡಿ ಬೆಂಗಳೂರು -ಖಾಲಿ ಹುದ್ದೆ 
10 | ಆರ್‌.ಬಿ. ಮೋಹನರೆಡ್ಡಿ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ -ಖಾಲಿ ಹುದ್ದೆ 
1 |ಎಸ್‌.ಕೆ. ಮುಳಸಾವಳಗಿ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ -ಖಾಲಿ ಹುದ್ದೆ 
12 | ಎನ್‌. ರುದ್ರಮುನಿ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ ಬಾಗಲಕೋಟೆ -ಖಾಲಿ ಹುದ್ದೆ 
13 [ವೆಂಕಟಸ್ವಾಮಿ ಪಿ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ -ಖಾಲಿ ಹುದ್ದೆ 











(೭೦೫) 


೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ಭಾಗ - ೨ 





ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಟಿಪ್ಪಣಿ ಸಂಖ್ಯೆಪಿಎಸ್‌ಸಿಎಂ/ಎಫ್‌/2296/2008, 
ದಿನಾ೦ಕ:20.9.2008ರಲ್ಲಿ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಹೋಲಿಸ್‌ ಸೇವೆಗಳು) 
ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ:ಜಸಂಇ 46 ಸಿಎ೦ಜಿ 2008, ಬೆ೦ಗಳೂರು, ದಿನಾಂಕ: 7ನೇ ಅಕ್ಟೋಬರ್‌ 2008 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆಡಿಪಿಎಆರ್‌:379:ಎಸ್‌ಎಎಸ್‌:2008, 
ದಿನಾ೦ಕ:6.10.2008ರಲ್ಲಿ ಶ್ರೀ ರಾಜೀವ್‌ ಚಾವ್ಹಾ, 14S ಆಯುಕ್ತರು, Survey Settlement and Land Records, 
ಬೆಂಗಳೂರು ಇವರ ಸೇವೆಯನ್ನು ಆಡಳಿತಾಧಿಕಾರಿ, ಕಾಡಾ. ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆಗಳು, ಬೆಳಗಾಂ ಇಲ್ಲಿನ 


ಶ್ರೀ ಎಂ.ಎನ್‌. ವಿಜಯಕುಮಾರ್‌ 185 ರವರ ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ ನೇಮಿಸಲು ಜಲ ಸಂಪನ್ಮೂಲ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಪಿ.ಆರ್‌. 1246 


ಅದರಂತೆ, ಶ್ರೀ ರಾಜೀವ್‌ ಚಾವ್ಲಾ. 1A8 ರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಆಡಳಿತಾಧಿಕಾರಿ, ಕಾಡಾ, ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆಗಳು, ಬೆಳಗಾಂ ಇಲ್ಲಿನ ಶ್ರೀ ಎಂ.ಎನ್‌. 
ವಿಜಯಕುಮಾರ್‌, |AS ರವರ ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವೆಂಕಟೇಶ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲ ಸಂಪನ್ಮೂಲ ಇಲಾಖೆ (ಕಾಡಾ) 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 58 SFP 2007, Bangalore, Dated: 14" October 2008 


ಪಿ.ಆರ್‌. 1260 


Dr Surya Deo Patnak IFS (KN 92) Deputy Conservator of Forests, Virajpet Division Virajpet is 
promoted to officiate in the Selection Grade of IFS Viz 14300-400-18300 (Pre Revised Scale) with effect 
from 18.7.2007 and he is continued in the present post. 

This order issues with concurrence of Government of India, Ministry of Environment & Forests, 
New Delhi under rule 3 (2) (ii) of IFS (Pay Rules communicated vide letter No, 16017/03/2008-IFS Il dated 
17.9.2008. 

By Order and in the name of the Governor of Karnataka, 
ASHOK P. ATRE 


Under Secretary to Government, 


P.R. 1261 


Department of Personnel and Administrative Reforms 
(Services-4) 
NOTIFICATION No. DPAR 449 SAS 2008, Bangalore, Dated: 14" October 2008 
Sri D.S. Aswath, IAS (KN 88), Commissioner for Animal Husbandary & Veternary Services 
Bangalore is transferred with immediate effect and posted until further orders as Secretary to 


Government, Women & Child Development Department, Bangalore in the existing vacancy. 


By Order and in the name of the Governor of Karnataka, 
K.G. ANANTHA 


Under Secretary to Government, 


P.R. 1262 


Department of Personnel and Administrative Reforms 


(Services-l) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ೭೦೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 498 ಸಅಸೇ 2008, ಬೆಂಗಳೂರು, ದಿನಾಂಕ: 3ನೇ ಅಕ್ಟೋಬರ್‌ 2008 
ಡಾ: ಎಂ.ಜಿ ಆನಂದ ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ರೇಷ್ಮೆ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ರೇಷ್ಮೆ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ಮುಂದಿನ 
ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1263 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 442 SAS 2008, Bangalore, Dated: 10" October 2008 
The Secretary, Hyderbad Karnataka Area Development Board, Gulbarga is placed with 
immediate effect and until further orders in concurrent charge of the post of Special Officer of the 
proposed Agriculture University to be established at Raichur. 
By Order and in the name of the Governor of Karnataka, 
P.R. 1264 K.G. ANANTHA 
Under Secretary to Government, 
Department of Personnel and Administrative Reforms 
(Services-1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 168 ಆಸೇವ 2008, ಬೆ೦ಗಳೂರು, ದಿನಾಂಕ: 7ನೇ ಅಕ್ಟೋಬರ್‌ 2008 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಸೇವೆಗೆ ಸೇರಿದ ಅಧಿಕಾರಿ, ಶ್ರೀ ಪಿ. ಶಿವಶ೦ಕರ್‌, 
ಉಪಕಾರ್ಯದರ್ಶಿ (ಆಯ್ಕೆ ಶ್ರೇಣಿ) ಜಿಲ್ಲಾ ಪಂಚಾಯತ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು, ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಜಿಲ್ಲಾ ಪಂಚಾಯತ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಹುದ್ದೆಗೆ- ಶ್ರೀ ಎ.ಎಂ. ಕು೦ಜಪ್ಪ, ಕೆ.ಎ.ಎಸ್‌ ಅಧಿಕಾರಿ ಇವರ 
ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1265 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 708 ಸಅಸೇ 2008, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌ 2008 
ಶ್ರೀ ಎಂ. ನಾರಾಯಣಪ್ಪ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ದಿನಾ೦ಕ:30.7.2008 ರಿಂದ ಜಾರಿಗೆ ಬರುವಂತೆ ಡಾ|| ಸುಭಾಷ್‌ ಭರಣಿ, ಕರ್ನಾಟಕ ರಾಜ್ಯದ ವಿಶೇಷ ಪ್ರತಿನಿಧಿ ಇವರ ಆಪ್ತ 
ಕಾರ್ಯದರ್ಶಿ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಅಥವಾ ಕರ್ನಾಟಕ ರಾಜ್ಯದ ವಿಶೇಷ ಪ್ರತಿನಿಧಿ ಇವರ 
ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1266 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 495 ಸಅಸೇ 2008, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌ 2008 
ಶ್ರೀ ಎಂ. ಆರ್‌. ಅನಂತ್‌, ಉಪ ವ್ಯವಸ್ಥಾಪಕರು, ಕೋಲಾರ ಹಾಲು ಒಕ್ಕೂಟ, ಕೋಲಾರ ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ದಿನಾಂಕ:4.9.2008 ರಿಂದ ಜಾರಿಗೆ ಬರುವಂತೆ ಮಾನ್ಯ ಹಜ್‌ ವಕ್ಸ್‌ ಮತ್ತು ಅಲ್ಲಸಂಖ್ಯಾತರ ಕಲ್ಯಾಣ 
ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1267 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 709 ಸಅಸೇ 2008, ಬೆಂಗಳೂರು, ದಿನಾಂಕ: 4ನೇ ಅಕ್ಟೋಬರ್‌ 2008 
ಶ್ರೀ ಮಲ್ಲೇಶಪ್ಪ ಹೊರಪೇಟೆ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶಿಗ್ಗಾಂವ್‌, ಹಾವೇರಿ ಜಿಲ್ಲೆ ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ದಿನಾಂಕ: 8.8.2008 ರಿಂದ ಜಾರಿಗೆ ಬರುವಂತೆ ಮಾನ್ಯ ಜಲಸಂಪನ್ಮೂಲ ಸಚಿವರ ವಿಶೇಷಾಧಿಕಾರಿ, 
ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1268 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 213 ಆಸೇವ 2008, ಬೆ೦ಗಳೂರು, ದಿನಾಂಕ: 7ನೇ ಅಕ್ಟೋಬರ್‌ 2008 
ಶ್ರೀ ಹೆಚ್‌. ಚಿತ್ತರಂಜನ್‌, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, ನಿರ್ದೇಶಕರು ಅ೦ಗವಿಕಲರ ಮತ್ತು ಹಿರಿಯ 
ನಾಗರೀಕರ ಕಲ್ಯಾಣ ಇಲಾಖೆ, ಬೆ೦ಗಳೂರು, ಇವರು ಪ್ರಸ್ತುತ ಹುದ್ದೆಯ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರ 
ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಅನ್ಯ ಕಾರ್ಯ ನಿಮಿತ್ತ ಕಾರ್ಯನಿರ್ವಹಿಸುತ್ತಿದ್ದು, ಇವರನ್ನು ಮಾನ್ಯ 
ಮುಖ್ಯಮಂತ್ರಿಯವರ ಜಂಟಿ ಕಾರ್ಯದರ್ಶಿಯಾಗಿ ದಿನಾಂಕ:1.10.2008 ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಕ್ರಮ ಬದ್ಧವಾಗಿ ನೇಮಿಸಿ ಮುಂದುವರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1269 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 168 SPS 2008, Bangalore, Dated: 15" October 2008 
Sri Umesh Kumar, IPS (KN 95) Superintendent of Police presently on inter-state deputation to 
Bihar State is promoted to officiate in the Selection Grade of IPS in revised pay scale i.e., Rs. 37400- 
67000 plus Grade Pay Rs. 8700 with effect from 1.1.2008. 
By Order and in the name of the Governor of Karnataka, 
P.R. 1270 K.G. ANANTHA 
Under Secretary to Government, 
Department of Personnel and Administrative Reforms 


(Services-1) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ೭೦೯ 





NOTIFICATION 
No. DPAR 110 SPS 2008, Bangalore, Dated: 15" October 2008 
Sri S.C. Saxena, IPS (KN 76), Additional Director General of Police and Chairman and Managing 
Director, Karnataka State Police Housing Corporation Ltd., Bangalore is promoted to officiate in the grade 
of Director General of Police in the Above Super Time Scale of IPS carrying the revised pay scale of Rs. 
75500/- (fixed) with immediate effect and his services are continued to be placed at the disposal of Home 
Department until further orders for being posted as Director General of Police and Chairman & Managing 
Director, Karnataka State Police Housing Corporation Ltd., Bangalore in the upgraded post. 
By Order and in the name of the Governor of Karnataka, 
P.R. 1271 K.G. ANANTHA 
Under Secretary to Government, 
Department of Personnel and Administrative Reforms 
(Services-1) 
HIGH COURT OF KARNATAKA 
NOTIFICATION 
No. GOB(l) 585/2000, Bangalore, Dated: 6" October, 2008 
The Presiding Officer, Fast Track Court-l, Belgaum, is directed to itinerate to Bailhongal, for three 
days in a week 1.6. on every working Thursday, Friday and Saturday, with immediate effect and until 
further orders, to try the Sessions cases arising out of Bailhongal and Saundatti Taluks and also MVC 
cases pending on the file of Civil Judge (Sr.Dn)., Bailhongal. 
By Order of the High Court, 
P.R. 1273 R.B. BUDIHAL 
Registrar General, 
HIGH COURT OF KARNATAKA 
NOTIFICATION 
No. GOB(I) 1/2008, Bangalore, Dated: 13" October, 2008 
The Presiding Officer, of the Court of Pr. District and Sessions Judge, Kolar, is concurrently 
appointed as the Presiding Officer of the court of | Addl District, and Sessions Judge, Kolar (Vacant 
Court), with immediate effect and until further orders. 
By Order of the High Court, 
P.R. 1274 R.B. BUDIHAL 
Registrar General, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 163 ಇಆತ 2008, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌ 2008 
ಸಂಖ್ಯೆ: ಸಿಆಸುಇ 159 ಇಆತ 07, ದಿನಾಂಕ:13.11.2007ರ ಅಧಿಸೂಚನೆಯಲ್ಲಿ, ಹಾಸನ ಜಿಲ್ಲಾ ತರಬೇತಿ ಸಂಸ್ಥೆಯ 
ಉಪ-ಪ್ರಾಚಾರ್ಯರ ಹುದ್ದೆಗೆ ನಿಯೋಜನೆ ಮೇಲೆ ನೇಮಕಗೊಂಡಿರುವ ಶ್ರೀಮತಿ ಬಿ.ಎನ್‌. ವೀಣಾ ಅವರು ತಹಶೀಲ್ದಾರ್‌ 
ಹುದ್ದೆಯಿಂದ ಬಿಡುಗಡೆ ಹೊಂದಿ ಉಪ-ಪ್ರಾಚಾರ್ಯರ ಹುದ್ದೆಗೆ ಹಾಜರಾಗುವವರೆಗಿನ ಅವಧಿಯನ್ನು ಅಂದರೆ 
ದಿನಾಂಕ:7.11.2007ರಿಂದ 18.11.2007ರವರೆಗಿನ ಅವಧಿಯನ್ನು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 
8(15)(ಎಫ್‌)ರ ಪ್ರಕಾರ, ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1275 ಎಸ್‌.ಆರ್‌. ಹಿರೇಮಠ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ತರಬೇತಿ) 


೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ಭಾಗ - ೨ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 144 ಇಇಬಿ 2008, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌ 2008 
ಶ್ರೀ ಸಿ. ರಾಮಲಿಂಗಯ್ಯ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು (ವಿದ್ಯುತ್‌), ಕರ್ನಾಟಕ ವಿದ್ಯುತ್‌ 
ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ಗ್ರಾಮೀಣ ವಿದ್ಯುತ್‌ ಉಪ ವಿಭಾಗ, ಲೋಕೋಪಯೋಗಿ ಇಲಾಖೆಗೆ 
ನಿಯೋಜಿಸಲು ಇವರ ಸೇವೆಯನ್ನು ಲೋಕೋಪಯೋಗಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1276 ಎಸ್‌.ಜೆ. ಸಂಪತ್‌ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 128 ಐಎಂಎಂ 2008, ಬೆ೦ಗಳೂರು, ದಿನಾ೦ಕ: 20ನೇ ಅಕ್ಟೋಬರ್‌ 2008 
ಶ್ರೀ ರಘುರಾಂ ಭಂಡಾರಿ, ಉಪ ಔಷಧ ನಿಯಂತ್ರಕರು, ಕೇಂದ್ರ ಕಛೇರಿ, ರಾಜ್ಯ ಔಷಧ ನಿಯಂತ್ರಣ ಇಲಾಖೆ, 
ಬೆಂಗಳೂರು ಇವರಿಗೆ ವೇತನ ಶ್ರೇಣಿ ರೂ. 20025-28275ರಲ್ಲಿ ಡಾ: ಬಿ.ಆರ್‌. ಜಗಶೆಟ್ಟಿ, ಅಪರ ಔಷಧ ನಿಯಂತ್ರಕರು, 
ಇವರಿಗೆ ಔಷಧ ನಿಯಂತ್ರಕರಾಗಿ ಸ್ಥಾನಪನ್ನ ಪದೋನ್ನತಿ ಹೊಂದಿ ತೆರವಾಗಿರುವ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1277 ಎನ್‌. ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 97 ಎಲ್‌ಸಿಇ 2008, ಬೆಂಗಳೂರು, ದಿನಾಂಕ: 6ನೇ ಅಕ್ಟೋಬರ್‌ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977 ನಿಯಮ 
26(2)ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಜಿ. ನಿರ್ಮಲ ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
1ನೇ ತ್ವರಿತಗತಿ ನ್ಯಾಯಾಲಯ, ರಾಯಚೂರು, ಇಲ್ಲಿಗೆ ಕರ್ತವ್ಯ ವಹಿಸಿಕೊಳ್ಳುವ ದಿನಾಂಕದಿಂದ ಎರಡು ವರ್ಷಗಳ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1278 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 292 ಎಸ್‌ಪಿಕ್ಯೂ 200861), ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2008 
ಶ್ರೀ ಟಿ. ಶ್ಯಾಂಭಟ್‌, ಭಾ.ಆ.ಸೇ., ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸದಸ್ಯರು, 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಇವರನ್ನು 18708006 SEZ Limited ಗೆ ಆಡಳಿತ ಮಂಡಳಿಯ 
ನಿರ್ದೇಶಕರಾಗಿ, ಶ್ರೀ ಡಿ.ಎನ್‌. ನಾಯಕ್‌ ಭಾ.ಆ.ಸೇ. ಇವರ ಬದಲಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1279 ಕೆ.ಎಂ. ವೀರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ೭೧೧ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 91 ಪಿಪಿಸಿ 2008, ಬೆ೦ಗಳೂರು, ದಿನಾ೦ಕ: 20ನೇ ಅಕ್ಟೋಬರ್‌ 2008 
ಶ್ರೀ ಹೆಚ್‌. ನೂರ್‌ ಭಾಷಾ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು (ವಿದ್ಯುತ್‌). ಬಿ.ಟಿ.ಪಿ.ಎಸ್‌.. ಕರ್ನಾಟಕ 
ವಿದ್ಯುತ್‌ ನಿಗಮ ನಿಯಮಿತ ಇವರನ್ನು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ 
ಅಭಿಯಂತರರ ಹುದ್ದೆಗೆ 3 ವರ್ಷಗಳ ಅವಧಿಗೆ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಷರತ್ತು ಹಾಗೂ ನಿಬಂಧನೆಗಳ 
ಮೇಲೆ ನಿಯೋಜಿಸಲು ಸದರಿಯವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1280 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಸಂವಾಪ್ರ 47 ಪ್ರವಾನಿ 2008, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2008 
ಶ್ರೀ ವೀ.ಪ. ಬಳಿಗಾರ್‌, ಭಾ.ಆ.ಸೇ. ಮಾನ್ಯ ಮುಖ್ಯ ಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಇವರನ್ನು ಅರಣ್ಯ, 
ವಸತಿ ಮತ್ತು ವಿಹಾರಧಾಮ ಸಂಸ್ಥೆ, ಬೆಂಗಳೂರು ಈ ಸಂಸ್ಥೆಯ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1281 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃಶಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
HIGH COURT OF KARNATAKA, 
NOTIFICATION 
GOB (1) 310/2008, Bangalore, Dated: 26" September 2008 
In exercise of the powers conferred by Clause (a) of Sub-Rule (3) of Rule 6 of the Family Courts 
(Procedure) Rules, 1987 the High Court of Karnataka hereby designates the Officers mentioned in 
column (2) as Vacation Judges of the Family Courts mentioned in column No.(3) for hearing of all matters 
which require to be immediately or promptly dealt with during the Dasara Vacation of 2008 for the periods 
noted against them in Column No.4. 






































TABLE 
Sl. } ಶಿ ತ Period 
Designation Family Court ರ 
No. From To 
1 2 3 4 
II Addl.Prl. Judge, 
1. | Family Court, Bangalore 6.10.08 8.10.08 
Bangalore 
Prl.Judge, 
2 | Family Court, Bangalore 9.10.08 10.10.08 
Bangalore. 
Prl. Civil Judge (Sr.Dn.) & CJM, 
3. Belgaum 6.10.08 10.10.08 
Belgaum. 
Judge, 
4. | Family Court, Bijapur 6.10.08 10.10.08 
Bijapur. 








೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ಭಾಗ - ೨ 














1 2 3 4 
Prl.Civil Judge (Sr.Dn.) and 

5. | CJM, Davanagere 6.10.08 10.10.08 
Davanagere 
Presiding Officer, Labour Court, 

6. Gulbarga 6.10.08 10.10.08 
Gulbarga. 





7 Presiding Officer, Mysore 6.10.08 10.10.08 


Fast Track Court-V, Mysore 


ಸ Presiding Officer, Fast Track ai 61008 10.10.08 


Court-ll, Raichur 


























By Order of the High Court, 
R.B. BUDIHAL 
Registrar General, 
HIGH COURT OF KARNATAKA, 
NOTIFICATION 
GOB (1 310/2008, Bangalore, Dated: 26" September 2008 


PART-I 
In exercise of the powers conferred by Clause (a) of Sub-Section (3) of Section 21 of the 


Karnataka Small Causes Courts Act, 1964, the High Court of Karnataka hereby designates the Civil 
Judges mentioned in Column No.2 of the table below as the vacation Judges for the duration of 
adjournment of Small Causes Courts mentioned in Column No.3 for the periods of Dasara Vacation of 
2008 noted in Column No.4. 






































TABLE 
Sl Designation District 85106, 
No. 
From To 
1 2 3 4 
Judge, Court of Small 
1. Bangalore City 6.10.08 10.10.08 
Causes, Bangalore. 
| Addl.Civil Judge (Sr.Dn.), 
2. Mysore 6.10.08 10.10.08 
Mysore. 
PART-II 


In exercise of the powers conferred under Clause (b) of Sub-Section (3) of Section 21 of the 
Karnataka Small Causes Courts Act, 1964 the Vacation Judges of Court of Small Causes are hereby 
directed to dispose of urgent civil matters in which injunction, stay of Proceedings and Attachment orders 
etc., are sought for, during the Dasara Vacation of 2008. 

PART-II 

In exercise of the powers conferred by Sub-Section (5) of Section 21 of the Karnataka Small 
Causes Courts Act, 1964 the Vacation Judges are directed to have the Administrative control over the 
Staff of Court of Small Causes concerned, during the Dasara Vacation of 2008, in the absence of unit 
head. 


By Order of the High Court, 
R.B. BUDIHAL 
Registrar General, 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ೭೧೩ 





HIGH COURT OF KARNATAKA 
NOTIFICATION GOB (1) 310/2008, Bangalore, Dated: 26" September, 2008 


PART-l 
In exercise of the powers conferred by Clauses (a) and (b) of Sub-Section (3) of Section 28 of the 


Karnataka Civil Court Act, 1964 (Karnataka Act No.21/1964), the High Court of Karnataka hereby 


designates the District Judges/Civil Judges mentioned in Column No.2 of the table below, as the Vacation 





Judges, for the duration of adjournment of District Courts mentioned in Column No.3 for the period of 


Dasara Vacation of 2008, noted in Column No.4. 







































































TABLE 
Sl. Period 
Designation District Court 

No. From To 

1 2 3 4 
Prl.Civil Judge (Sr.Dn.), Bangalore(R) 

1. 41 Bangalore Rural 6.10.08 10.10.08 
District 
Prl.Civil Judge (Sr.Dn) and CJM., 

2. Bagalkot 6.10.08 10.10.08 
Bagalkot. 
Prl. Civil Judge (Sr.Dn.) and CJM, 

3. Belgaum 6.10.08 10.10.08 
Belgaum 
Addl.District and Sessions Judge, 

4. Bellary 6.10.08 10.10.08 
Bellary. 
Prl.Civil Judge (Sr.Dn.) and CJM., 

5. Bidar 6.10.08 10.10.08 
Bidar 
Ill Addl.District and Sessions Judge, 

6. ¥ Bijapur 6.10.08 10.10.08 
Bijapur. 
Prl.District and Sessions Judge 

7. | Chikmagalur 6.10.08 10.10.08 
Chikmagalur. 
Civil Judge (Sr.Dn.) and CJM, 

8. Chitradurga 6.10.08 10.10.08 
Chitradurga 
Civil Judge (Sr.Dn.) and CJM., Chamaraja- 

9. 6.10.08 10.10.08 
Chamarajanagar. Nagar 
Prl.Civil Judge (Sr.Dn.) and CJM., 

10. Davanagere 6.10.08 10.10.08 
Davanagere 
Prl.Civil Judge (Sr.Dn.) and CJM, 

11. Dharwad 6.10.08 10.10.08 
Dharwad 

12. | Addl.Civil Judge (Sr.Dn.), Gadag. Gadag 6.10.08 10.10.08 
|| Addl.District and Sessions Judge, 6.10.08 & 7.10.08 

13. Gulbarga 
Gulbarga. 
| Addl.District and Sessions Judge, 

14 Gulbarga 8.10.08 10.10.08 
Gulbarga 
Presiding Officer, Fast Track Court-lll, 

15. Hassan 6.10.08 10.10.08 
Hassan. 




































































೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ಭಾಗ - ೨ 
16. | District and Sessions Judge, Haveri Haveri 6.10.08 7.10.08 
17. | Civil Judge (Sr.Dn.) and CJM, Haveri Haveri 8.10.08 10.10.08 
Prl.Civil Judge (Sr.Dn.) and CJM., 

18. Karwar 6.10.08 10.10.08 
Karwar 
Civil Judge (Sr.Dn.) and JMFC., 

19. ಜ್‌ Kodagu- Madikeri 6.10.08 10.10.08 
Virajpet. 
Presiding Officer, 

20. | Fast Track Court-l, Koppal 6.10.08 10.10.08 
Koppal 
Prl.Civil Judge (Sr.Dn.) and CJM, 

21. Kolar 6.10.08 10.10.08 
Kolar. 
Addl.District and Sessions Judge, 

22. Mandya 6.10.08 10.10.08 
Mandya 

23. | || Addl.Civil Judge (Sr.Dn.), Mysore Mysore 6.10.08 10.10.08 
| Addl.District and Sessions Judge, 

24. Mangalore 6.10.08 10.10.08 
D.K., Mangalore 
Presiding Officer, Fast Track Court-ll, 

25. Raichur 6.10.08 10.10.08 
Raichur 
Prl.Civil Judge (Sr.Dn.) and CJM., ; 

26. | Shimoga 6.10.08 7.10.08 
Shimoga. 
| Addl. Civil Judge (Sr.Dn.), 

27 | Shimoga 8.10.08 10.10.08 
Shimoga. 
Presiding Officer, Fast Track Court-l, 

28. Tumkur 6.10.08 8.10.08 
Tumkur 
Presiding Officer, Fast Track Court-V, 9.10.08 & 10.10.08 

29. Tumkur 
Tumkur 
Presiding Officer, Fast Track Court, 

30. ] Udupi 6.10.08 10.10.08 
Udupi 

31. | Addl.Civil Judge (Sr.Dn.), 

Ramanagara 6.10.08 10.10.08 

Ramanagara 
District & Sessions 

32 ಸ Chikballapur 6.10.08 10.10.08 
Judge, Chikballapur 























PART - Il 


In exercise of the powers conferred under Sub-Section (3) of Section 28 of the Karnataka Civil 


Courts Act, 1964, the Vacation Judges are directed to dispose of urgent civil matters in which injunction, 


stay of proceedings and attachment orders etc., are sought for during the Dasara Vacation of 2008. 
PART - Ill 


In exercise of the powers conferred under Sub-Section (5) of Section 28 of the Karnataka Civil 


Courts Act, 1964, the Vacation Judges are directed to exercise the same administrative control over the 


staff of the Civil Courts that are being exercised by the Prl.District and Sessions Judges, during the period 


of Dasara Vacation of 2008, in the absence of the Prl.District and Sessions Judges. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ೭೧೫ 





PART -IV 
Wherever the Civil Judges (Sr. Dn) mentioned in column No.2 are designated as Vacation Civil 


Judges, the District Judges are directed to issue a Notification as required under Sub-Section (3) of 


Section 10 of the Criminal Procedure Code making provisions for the disposal of any urgent application. 


By Order of the High Court, 
R.B. BUDIHAL 
Registrar General, 
HIGH COURT OF KARNATAKA 
NOTIFICATION 
GOB (1) 310/2008, Bangalore, Dated: 26" September 2008 


PART-l 
In exercise of the powers conferred by Sub-Section (3) of Section 11 of the Bangalore City Civil 





Court Act, 1979 the High Court of Karnataka hereby designates the following Judges of the Bangalore 
City Civil Court, mentioned in Column No.2 of the table below, as the Vacation City Civil Judge, for 
hearing of all the matters which require to be immediately or promptly dealt with during Dasara Vacation 


of 2008 for the periods mentioned in Column No.4 of the table below. 



































TABLE 
A Designation City Civil Court ೧666 
೦. 
From To 
1 2 3 4 
X Addl.City Civil and Sessions 
1. | Judge, Bangalore 6.10.08 10.10.08 
Bangalore. 
PART-II 


In exercise of the powers conferred under Sub-Section (3)(8) of Section 11 of the Bangalore City 
Civil Court Act, 1979, the Vacation City Civil Judges are directed to dispose of urgent civil matters in 
which injunction, stay of proceedings and attachment orders etc., are sought for during the Dasara 
Vacation of 2008. 


PART-II 
In exercise of the powers conferred under Sub-Section (3)(c) of Section 11 of the Bangalore City Civil 


Court Act, 1979, the Vacation City Civil Judges are directed to exercise the same administrative 
control over the staff of the City Civil Court, Bangalore, that are being exercised by the Principal City Civil 


and Sessions Judge, Bangalore, during the period of Dasara Vacation of 2008. 


By Order of the High Court, 
R.B. BUDIHAL 
Registrar General, 


HIGH COURT OF KARNATAKA, 
NOTIFICATION 


GOB() 310/2008, Bangalore, DATED: 26" SEPTEMBER, 2008. 
PART-l 
In exercise of the powers vested under sub-section (2) of Section 12 of the Code of Criminal 


Procedure, 1973 (Central Act No.2/1974), the High Court of Karnataka hereby appoints the Civil Judges 


(Sr.Dn.) mentioned in Column No.2 as Addl. Chief Judicial Magistrates for the District Courts mentioned 





in Column No.3 for the periods mentioned in Column No.4 during Dasara Vacation 2008. 


೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ಭಾಗ - ೨ 


















































TABLE 
Sl. ) | ಸ್ಟ Period 
Designation District Court 
No. From To 
1 2 3 4 
Prl.Civil Judge (Sr.Dn.), 
11. ಸ Bangalore Rural 6.10.08 10.10.08 
Bangalore(R) District 
. | Addl.Civil Judge (Sr.Dn.), Gadag. Gadag 6.10.08 10.10.08 
3. | || AddIl.Civil Judge (Sr.Dn.), Mysore Mysore 6.10.08 10.10.08 
| Addl. Civil Judge (Sr.Dn.), | 
4. ತ Shimoga 8.10.08 10.10.08 
Shimoga. 
Addl.Civil Judge (Sr.Dn.), 
5. Ramanagara 6.10.08 10.10.08 
Ramanagara 
PART-ll 


In exercise of the powers conferred under Section 9(5) of the Code of Criminal Procedure, 1973, 
the Civil Judges (Sr.Dn.) mentioned in Column No.2 of the above table are hereby directed to 
dispose of any urgent application which is, or may be, made or pending before the District Judge of the 
District Courts mentioned in Column No.3 of the above table, during Dasara Vacation of 2008. 

By Order of the High Court, 
P.R. 1226 R.B. BUDIHAL 
Registrar General, 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 215 ಹೊಸಿಪ 2008, ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್‌ 2008 

ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಪೊಲೀಸ್‌ ಇನ್ಸ್‌ ಪೆಕ್ಟರ್‌ (ಸಿವಿಲ್‌) ರವರುಗಳಿಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳ ನಿಯಮ 32 ರಡಿಯಲ್ಲಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌)(ವೇತನ ಶ್ರೇಣಿ 
14050-25050) ಹುದ್ದೆಯ ಸ್ವತ೦ತ್ರ ಪ್ರಭಾರದಲ್ಲಿರಿಸಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ವಳನಿಯುಕ್ತಿಗೊಳಿಸಲಾಗಿದೆ. 






































ಕ್ರ.ಸಂ ಅಧಿಕಾರಿಯ ಹೆಸರು ಮುಂಬಡ್ತಿಯ ನ೦ತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರು: (ಸ್ವತಂತ್ರ ಪ್ರಭಾರದಲ್ಲಿ) 

| ಡಿ.ಎಸ್‌. ಸಿದ್ದೇಗೌಡ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು-ಖಾಲಿ ಹುದ್ದೆ 

2 ಪಿ.ಎಸ್‌. ಪಾಟೀಲ್‌ ಎ.ಸಿ.ಪಿ. ಧಾರವಾಡ ಉಪ ವಿಭಾಗ-ಶ್ರೀ ಡಬ್ಬ್ಯೂಎಸ್‌.ಬಿ. 
ಉಗರಗೋಳ ಇವರ ಸ್ಥಾನದಲ್ಲಿ 

3 ಆರ್‌. ಮಲ್ಲೇಶ್‌ ಎ.ಸಿ.ಪಿ. ವಿಧಾನಸೌಧ ಭದತೆ, ಬೆಂಗಳೂರು -ಖಾಲಿ ಹುದ್ದೆ 

4 ಹೆಚ್‌.ಎಸ್‌. ಕೇರಿ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಇ. ಬಾಗಲಕೋಟಿ-ಖಾಲಿ ಹುದ್ದೆ 

5 ಮಹಮದ್‌ ತಾಜಮಲ್‌ ಆಲಿ ಡಿವೈ.ಎಸ್‌.ಪಿ. ಕೆ.ಪಿ.ಎ. ಮೈಸೂರು -ಖಾಲಿ ಹುದ್ದೆ 

6 ಎಸ್‌. ದಾನೇಶ್‌ ರಾವ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು-ಖಾಲಿ ಹುದ್ದೆ 

7 ಪಾಟೀಲ್‌ ಶಿವಕುಮಾರ ರೆಡ್ಡಿ ಉಪ ಪ್ರಾಂಶುಪಾಲರು, ಪಿ.ಟಿ.ಸಿ, ನಾಗೇನಹಳ್ಳಿ ಗುಲ್ಬರ್ಗಾ ಜಿಲ್ಲೆ- 
ಖಾಲಿ ಹುದ್ದೆ 

8 ಮಲ್ಲಪ್ಪ ರಾಚಪ್ಪ ರೆಡ್ಡಿ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಗುಲ್ಬರ್ಗಾ-ಖಾಲಿ ಹುದ್ದೆ 
















































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ೭೧೭ 

9 ಜಯಂತ್‌ ವಾಸುದೇವ ಶೆಟ್ಟಿ ಡಿವೈ.ಎಸ್‌.ಪಿ. ಪಣಂಬೂರು ಉಪ ವಿಭಾಗ-ಶ್ರೀ ಚಂದ್ರಗುಪ್ತ. 
ಐಪಿಎಸ್‌ ಇವರ ಸ್ಥಾನದಲ್ಲಿ 

10 ರಾಜೀವ್‌ ಸಿದ್ದರಾಮ ಬನಹಟ್ಟಿ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆಳಗಾವಿ -ಖಾಲಿ ಹುದ್ದೆ 

1] ಹೆಚ್‌.ಪಿ. ರಾಜಣ್ಣ ಡಿವೈ.ಎಸ್‌.ಪಿ. ಎ.ಟಿ. ಸೆಲ್‌, ಬೆ೦ಗಳೂರು-ಖಾಲಿ ಹುದ್ದೆ 

12 ಬಿ.ಜಿ. ಕವಟೇಕರ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು -ಖಾಲಿ ಹುದ್ದೆ 

13 ರವಿಕುಮಾರ್‌ ಎನ್‌ ಪಾಟೀಲ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು-ಖಾಲಿ ಹುದ್ದೆ 

14 ಬಿ.ಎಂ. ಕರೇಗೌಡರ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ_ಬೆ೦ಗಳೂರು-ಖಾಲಿ ಹುದ್ದೆ 

15 ಎಂ.ಪಿ ವಿದ್ಯಾಶಂಕರ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ ಬೆಂಗಳೂರು-ಖಾಲಿ ಹುದ್ದೆ 

16 ಚಲಪತಿ ಡಿವೈ.ಎಸ್‌.ಪಿ. ಸಿ.ಓಿ.ಡಿ ಬೆಂಗಳೂರು -ಖಾಲಿ ಹುದ್ದೆ 

17 ಬಸವರಾಜ್‌ ಬಾವಲತ್ತಿ ನಾಗಪ್ಪ ಡಿವೈ.ಎಸ್‌.ಪ. ಖಡೇಬಜಾರ್‌ ಉಪ ವಿಭಾಗ, ಬೆಳಗಾವಿ-ಶ್ರೀ 
ದೇಸಾಯಿ ಮೊಹಮ್ಮದ್‌ ಅಲಿ ಇವರ ಸ್ಥಾನದಲ್ಲಿ 

18 ಟಿ.ಡಿ. ದುರ್ಗಯ್ಯ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು-ಖಾಲಿ ಹುದ್ದೆ 

19 ಸೈಯದ್‌ ಆಫರ್‌ ಪಾಷಾ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು -ಖಾಲಿ ಹುದ್ದೆ 

20 ಎನ್‌. ಮೋಹನ್‌ ರಾವ್‌ ಡಿವೈ.ಎಸ್‌.ಪಿ. ಐಜಿಪಿ ರವರ ಕಛೇರಿ, ಪಶ್ಚಿಮ ವಲಯ, 
ಮಂಗಳೂರು-ಖಾಲಿ ಹುದ್ದೆ 

21 ನಾಯಕ್‌ ಸದಾನಂದ ಬಾಪು ಡಿವೈ.ಎಸ್‌.ಪಿ. ಸಿ.ಎಸ್‌.ಪಿ ಉಡುಪಿ-ಖಾಲಿ ಹುದ್ದೆ 

22 ಎಂ.ಎಸ್‌. ಮಹೇಶ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು-ಖಾಲಿ ಹುದ್ದೆ 

23 ಎಸ್‌.ಎಸ್‌. ಪಾಟೀಲ್‌ (ಶಿವಶರಣಪ) ಡಿವೈ.ಎಸ್‌.ಪಿ. ಸಿ.ಓ.ಡಿ ಬೆಂಗಳೂರು-ಖಾಲಿ ಹುದ್ದೆ 

24 | ಎಲ್‌. ಜಗದೀಶ್‌ ಪ್ರತ್ಯೇಕ ಸ್ಥಳನಿಯುಕ್ತಿ ಆದೇಶ ಹೊರಡಿಸಲಾಗುವುದು 

25 ಕೃಷ್ಣಮೂರ್ತಿ ಹೊಸಕೊಟ್ಟಿ ಡಿವೈ.ಎಸ್‌.ಪಿ. ಹೆಸ್ಕಾ೦ ಹುಬ್ಬಳ್ಳಿ -ಶ್ರೀ ಹೆಚ್‌.ಜಿ. ಪಾಟೀಲ್‌ ಇವರ 
ಸ್ಥಾನದಲ್ಲಿ 

26 ಹಿ. ಮುನಿರತ್ನ ಎ.ಸಿ.ಪಿ. ವಿ.ವಿ.ಐ.ಪಿ ಭದ್ರತೆ, ಬೆ೦ಗಳೂರು-ಖಾಲಿ ಹುದ್ದೆ 

27 ಎ.ಡಿ. ಬಸಣ್ಣವರ್‌ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಇ. ಗುಲ್ಬರ್ಗಾ -ಖಾಲಿ ಹುದ್ದೆ 

28 ವೈ.ಜಿ. ಕಿತ್ತಲಿ ಡಿವೈ.ಎಸ್‌.ಪಿ. (ಎಸ್‌.ಎಫ್‌)ರಾಜ್ಯ ಗುಪ್ತವಾರ್ತೆ-ಖಾಲಿ ಹುದ್ದೆ 

29 ಐ.ಜಿ. ಮಂಜುನಾಥ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ-ಖಾಲಿ ಹುದ್ದೆ 

30 | ವೆಂಕಟರಮಣಪ್ಪ ಡಿವೈ.ಎಸ್‌.ಪಿ. ಕೊಪ್ಪ ಉಪವಿಭಾಗ-ಶ್ರೀ ಹೆಚ್‌.ಬಿ. ಮಲ್ಲಿಕಾರ್ಜುನಪ್ಪ 
ಇವರ ಸ್ಥಾನದಲ್ಲಿ 

31 ಕೆ. ಶೇಷಾದ್ರಿ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು-ಖಾಲಿ ಹುದ್ದೆ 














ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಟಿಪ್ಪಣಿ 


ಸಂಖ್ಯೆಪಿಎಸ್‌ಸಿಎಂ/ಎಫ್‌-2733/2008, 


ದಿನಾ೦ಕ:10.10.2008 ರಲ್ಲಿ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 


ಪಿ.ಆರ್‌. 1272 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಅಧಿಸೂಚನೆ 


ಸಂಖ್ಯೆ: ಒಇ 161 ಪೊಸಿಪ 2008, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2008 
ಸರ್ಕಾರದ ಆದೇಶ ಸಂಖ್ಯೆಒಇ 161 ಪೊಸಿಪ 2008 ದಿನಾಂಕ:21.5.2008 ರಲ್ಲಿ ಚಿತ್ರದುರ್ಗ ಲೋಕಾಯುಕ್ತ 
ಪೊಲೀಸ್‌ ಠಾಣೆ ಮೊಕದ್ದಮೆ ಸಂಖ್ಯೆ3/2008ಯ ಪ್ರಕರಣದಲ್ಲಿನ ಶಿಸ್ತು ಕ್ರಮ ಕಾಯ್ದಿಟ್ಟು, ಶ್ರೀ ಹೆಚ್‌. ಆಂಜನೇಯ, 
ಪೊಲೀಸ್‌ ಉಪಾಧೀಕ್ಷಕರು, (ಹಿಂದೆ ನಗರ ಉಪ ವಿಭಾಗ, ದಾವಣಗೆರೆ) ಹಾಲಿ ಐಜಿಪಿ ರವರ ಕಛೇರಿ, ಪೂರ್ವ ವಲಯ, 
ದಾವಣಗೆರೆ ಇವರನ್ನು ಸೇವೆಯಿ೦ದ ಅಮಾನತ್ತುಗೊಳಿಸಲಾಗಿತ್ತು. ಸದರಿ ಕ್ರಿಮಿನಲ್‌ ಮೊಕದ್ದಮೆಯಲ್ಲಿನ ಶಿಸ್ತು ಕ್ರಮವನ್ನು 
ಬಾಕಿ ಇಟ್ಟು, ಶ್ರೀ ಹೆಚ್‌. ಆಂಜನೇಯ, ಪೊಲೀಸ್‌ ಉಪಾಧೀಕ್ಷಕರು, ಇವರ ಅಮಾನತ್ತನ್ನು ಈ ಕೂಡಲೇ ಜಾರಿಗೆ ಬರುವಂತೆ 





೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ಭಾಗ - ೨ 





ತೆರವುಗೊಳಿಸಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ಸಿ.ಓ.ಡಿ. ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ಮುಂದಿನ 
ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1284 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 583 ಸಅಸೇ 2008, ಬೆ೦ಗಳೂರು, ದಿನಾ೦ಕ: 20ನೇ ಅಕ್ಟೋಬರ್‌ 2008 

ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಸರ್ಕಾರದ ಉಪ ಕಾರ್ಯದರ್ಶಿಯವರುಗಳನ್ನು 
ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಜಾಗಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 


























ಕ್ರ.ಸಂ | ಅಧಿಕಾರಿಯ ಹೆಸರು ಮತ್ತು ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಇಲಾಖೆ 
1 ಶ್ರೀ ಸಿದ್ದಲಿಂಗಯ್ಯ ಸರ್ಕಾರದ ಉಪ ಕಾರ್ಯದರ್ಶಿ 
ಉಪ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ-ಶ್ರೀ ಆರ್‌. ನಾರಾಯಣಮೂರ್ತಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ | ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
2 ಶ್ರೀ ಆರ್‌. ನಾರಾಯಣಮೂರ್ತಿ ಸರ್ಕಾರದ ಉಪ ಕಾರ್ಯದರ್ಶಿ 
ಸರ್ಕಾರದ ಉಪ ಕಾರ್ಯದರ್ಶಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ -ಶ್ರೀ 
ಸಮಾಜ ಕಲ್ಯಾಣ ಇಲಾಖೆ ಸಿದ್ದಲಿಂಗಯ್ಯ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 1285 ಎಂ.ಎಸ್‌. ಶಿವರಾಮ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 344 ಪಿಪಿಇ 2008, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2008 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ಸರ್ಕಾರಿ ಅಭಿಯೋಜಕರು/ ಅಭಿಯೋಗ 
ಉಪನಿರ್ದೇಶಕರುಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ವರ್ಗಾವಣೆ ಮಾಡಲಾಗಿದೆ. 




















ಕ್ರ.ಸಂ | ಅಧಿಕಾರಿಯ ಹೆಸರು, ಪದನಾಮ, ಹಾಲಿ ಪದನಾಮ ಮತ್ತು ವರ್ಗಾವಣೆ ಮಾಡಲಾದ ಸ್ಥಳ 
ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಯುತರು: 

1 ಶ್ರೀ ಬಿ. ತಿಮ್ಮಣ್ಣ ನಾಯಕ್‌ ಅಧಿಕ ಸರ್ಕಾರಿ ಅಭಿಯೋಜಕರು, ಅಧಿಕ ಜಿಲ್ಲಾ ಮತ್ತು ಸತ್ರ 
ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ನ್ಯಾಯಾಲಯ, ಮಂಡ್ಯ (ಶ್ರೀ ಎಂ.ಎಸ್‌. ರಂಗರಾಜು ಇವರ 
ಸತ್ರ ನ್ಯಾಯಾಲಯ, ಮಡಿಕೇರಿ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ-ಕೋರಿಕೆ ಮೇರೆಗೆ) 

2 |ಶ್ರೀ ಎಂ.ಎಸ್‌. ರಂಗರಾಜು ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ಅಧಿಕ ಸರ್ಕಾರಿ ಅಭಿಯೋಜಕರು, ಅಧಿಕ ನ್ಯಾಯಾಲಯ, ಹಾಸನ (ಖಾಲಿ ಇರುವ ಹುದ್ದೆಗೆ-ಸಾರ್ವಜನಿಕ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮಂಡ್ಯ | ಕೆಲಸ ಕಾರ್ಯಗಳ ಹಿತದೃಷ್ಟಿಯಿಂದ) 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1286 ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಕಾಫಿಪೋಸ ಮತ್ತು ಅಭಿಯೋಗಗಳು) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ೭೧೯ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 112 ಸೇಲೋಯು 2008, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌ 2008 
ಶ್ರೀ ಜಿ.ಆರ್‌. ರವೀಂದ್ರನಾಥ್‌, ಕಛೇರಿ, ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ದಾವಣಗೆರೆ, ಇವರಿಗೆ ವೇತನ 
ಶ್ರೇಣಿ ರೂ. 11,400-300-12300-350-14400-400-16800-450-19500-5250-21600 ರಲ್ಲಿನ ಮ್ಯಾನೇಜರ್‌ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಲೋಕಾಯುಕ್ತ 
ಕಛೇರಿ, ಬೆ೦ಗಳೂರು ಇಲ್ಲಿ ಖಾಲಿ ಇರುವ ಮ್ಯಾನೇಜರ್‌ ಹುದ್ದೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1282 ಪಿ. ಮಾರ್ಕಂಡೇಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-2) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 189 ಎಲ್‌ಸಿಇ. 2008, ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್‌ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 
26(3)ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶ್ರೀ ವೈಜನಾಥ ಪಾಟೀಲ್‌, ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರು, 
4ನೇ ತ್ವರಿತಗತಿ ನ್ಯಾಯಾಲಯ, ಬೀದರ್‌, ಹುದ್ದೆಗೆ ಕಾರ್ಯಭಾರವಹಿಸಿಕೊಳ್ಳುವ ದಿನಾಂಕದಿಂದ ಅನ್ವಯವಾಗುವಂತೆ ಒಂದು 
ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತಾತ್ಕಾಲಿಕ 
ನೇಮಕಾತಿ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1283 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 116 ಎಲ್‌ಎಜಿ 2008, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 
26(2)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಶೋಭಲತಾ, ವಕೀಲರು, ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ 
ಬಂಟ್ವಾಳ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರನ್ನಾಗಿ ಹುದ್ದೆಯ ಪ್ರಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷದ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1287 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ಲಾ 156 ಎಲ್‌ಸಿಇ 2008, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್‌ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 
26(3)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಇ. ಆರ್‌. ಕೊಟ್ರಪ್ಪ, ಇವರನ್ನು ಚಿತ್ರದುರ್ಗದ ತ್ವರಿತಗತಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ದಿನಾಂಕ:6.10.2008 ರಿಂದ ಒಂದು ವರ್ಷದ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1288 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೮ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಲಾ 189 ಎಲ್‌ಸಿಇ. 2008, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2008 
ಶ್ರೀ ವೈಜನಾಥ ಪಾಟೀಲ್‌, ವಿಶೇಷ ಸರ್ಕಾರಿ ಅಭಿಯೋಜಕರು, 4ನೇ ತ್ವರಿತಗತಿ ನ್ಯಾಯಾಲಯ, ಬೀದರ್‌, ಇವರನ್ನು 
ಬೀದರಿನ ಎರಡನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಅಧಿಕ ಪ್ರಭಾರದಲ್ಲಿರಿಸಿ ನ್ಯಾಯಾಲಯದ ಪ್ರಕರಣಗಳನ್ನು ಮುಂದಿನ ಆದೇಶದವರೆಗೆ ನಿರ್ವಹಿಸುವಂತೆ 
ಸೂಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1291 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 66 ಎಲ್‌ಎಜಿ 2008, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌ 2008 
ಶ್ರೀ ಎಸ್‌.ಡಿ. ಗಾಂವ್‌ಕರ್‌ ಜಿಲ್ಲಾ ಸರ್ಕಾರಿ ವಕೀಲರು, ಉತ್ತರ ಕನ್ನಡ ಜಿಲ್ಲೆ ಇವರನ್ನು ಈ ಹುದ್ದೆಯಿಂದ 
ವಿಮುಕ್ತಿಗೊಳಿಸಿ, ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು) ನಿಯಮಗಳ (1977) ನಿಯಮ 26(2)ರ ಮೇರೆಗೆ ಶ್ರೀ ರತೀಶ್‌ ರಾಮಚಂದ್ರ ಅನ್ವೇಕರ್‌, ಇವರನ್ನು 
ಜಿಲ್ಲಾ ಸರ್ಕಾರಿ ವಕೀಲರು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ, ಹುದ್ದೆಗೆ ನೇಮಿಸಿದೆ.. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1292 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 62ಎಲ್‌ಎಜಿ 2008, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌ 2008 
ಶ್ರೀ ವಿಠಲ್‌ ಎಸ್‌. ರೈ. 2ನೇ ಅಪರ ಜಿಲ್ಲಾ ಸರ್ಕಾರಿ ವಕೀಲರು, ಮಂಗಳೂರು, ಇವರನ್ನು ಈ ಹುದ್ದೆಯಿಂದ 
ವಿಮುಕ್ತಿಗೊಳಿಸಿ, ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು) ನಿಯಮಗಳ (1977) ನಿಯಮ 26(2)ರ ಮೇರೆಗೆ ಶ್ರೀ ಮಹಾಬಲಶೆಟ್ಟಿ, ಇವರನ್ನು 2ನೇ ಅಪರ ಜಿಲ್ಲಾ 
ಸರ್ಕಾರಿ ವಕೀಲರು, ಮ೦ಗಳೂರು (ದಕ್ಷಿಣ ಕನ್ನಡ ಜಿಲ್ಲೆ). ಹುದ್ದೆಗೆ ನೇಮಿಸಿದೆ.. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1293 ಆ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಳ 35 ಕೊಮಂಸೇ 2008, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2008 
ಶ್ರೀ ಹೆಚ್‌.ಪಿ. ಸುಧೀರ್‌, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿ, 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ ಇವರನ್ನು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ, ಬೆ೦ಗಳೂರು ಇಲ್ಲಿನ ಸಹಾಯಕ 
ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ನಿಯೋಜಿಸಲು, ವಸತಿ ಇಲಾಖೆಯು, ಶ್ರೀ ಹೆಚ್‌.ಪಿ. ಸುಧೀರ್‌, ಸಹಾಯಕ 
ಕಾರ್ಯಪಾಲಕ ಅಭಿಯಂತರರ ಸೇವೆಯನ್ನು ಸಹಕಾರ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1296 ಜಿ.ಆರ್‌. ನಾಗರಾಜ 
ಪೀಠಾಧಿಕಾರಿ-4 
ವಸತಿ ಇಲಾಖೆ 


